ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರ ಸ್ನ: ಸಂಖ್ಯೆ : 04 
ಮಾನ್ಯ ವಿಧಾನ ಪರಿಷ ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌ ಕೆರಾಥೋ 
| ಉತ್ತರಿಸ ಬೇಕಾದ i : 19.07.2019 
ಉತ್ತರಿಸುವ ಸಚಿವರು : ಮಾನ್ಯ ಆಹಾರ ನಾಗರಿಕ. ಸರಬರಾಜು. ಮತ್ತು ಗಾಹಕರ: 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ 
ನ 
ಸಂ ಪತ್ತೆ ಉತ್ತರ 


ಬಳ್ಪ 
ಕಳೆದ ಎರಡು: ವರ್ಷಗಳಿಂದ 
ಇಲ್ಲಿಯವರೆಗೆ ವಿಜಯಪುರ ಜಿಲ್ಲಾ 
ಕೇಂದ್ರ ತಾಲ್ಲೂಕು ಕೇಂದ್ರ ಹಾಗೂ 
ಗ್ರಾಮೀಣ ಪ್ರದೇಶಗಳಲ್ಲಿ ಆಹಾರ ಮತು 
ನಾಗರೀಕ ಸರಬರಾಜು ಇಲಾಖೇ 
ವತಿಯಿಂದ ಮೂತನವಾಗಿ 
ಮಂಜೂರಾಗಿರುವ ನ್ಯಾಯಬೆಲೆ 
ಅಂಗಡಿಗಳ ಸಂಖ್ಯೆ ಎಷ್ಟು (ವಿವರ 
ಒದಗಿಸುವುದು) 


ಕಳೆದ ಎರಡು ವರ್ಷಗಳ ಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 14 
ನ್ಯಾಯಬೆಲೆ ಅಂಗಡಿಗಳನ್ನು ಮಂಜೂರು ಮಾಡಲಾಗಿರುತ್ತದೆ. 


ವಿಜಯಪುರ ಜಲ ಕೇಂದದಲ್ಲಿ-0 
ತಾಲ್ಲೂಕು ಕೇಂದದಲ್ಲಿ-02 


(ಕೋಲ್ಲಾರ ತಾಲ್ಲೂಕು-1 
ಸಿಂದಗಿ ತಾಲ್ಲೂಕು-1) 


ಗಾಮೀಣ ಪ್ರದೇಶಗಳಲ್ಲಿ-12 
(ವಿಜಯಪುರ ಗ್ರಾಮೀಣ-3, 
ಬಸವನ ಬಾಗೇವಾಡಿ ಗ್ರಾಮೀಣ-3, 
ಮುದ್ದೇಬಿಹಾಳ ಗ್ರಾಮೀಣ-1, 
ಸಿಂದಗಿ ಗ್ರಾಮೀಣ-3, 

ಇಂಡಿ ಗಾಮೀಣ-2) 


ಇವುಗಳಲ್ಲ ಕಾರ್ಯಾರಂಭ ಮಾಡಿರುವ 
ಹಾಗೂ ಮಾಡದಿರುವ ನ್ಯಾಯಬೆಲೆ 
ಅಂಗಡಿಗಳ ಸಂಖ್ಯೆ ಎಷ್ಟು (ವಿವರ 


ಒದಗಿಸುವುದು) 


ಎಲ್ಲಾ 14 ನ್ಯಾಯಬೆಲೆ ಅಂಗಡಿಗಳೂ ಕಾರ್ಯಾರಂಭ ಮಾಡಿವೆ. 


ಆನಾಸ 14 ಆನಾಸ 2019 (ಇ-ಆಫೀಸ್‌) 


(ಬಿ. ಜೆಡ್‌. ಜಮೀರ್‌ ಅಹ್ಮದ್‌ ಖಾನ್‌) 
ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಹಾಗೂ ಕಾನೂನು ಮಾಪನಶಾಸ್ತ್ರ, ಅಲ್ಪ ಸಂಖ್ಯಾತರ ಕಲ್ಯಾಣ ಮತ್ತು 
ವಕ್ಸ್‌ ಹಾಗೂ ಹಜ್‌ ಇಲಾಖಾ ಸಚಿವರು 


